ಕರ್ನಾಟಿಕ ವಿಧಾನ ಪರಿಷತ್ತು 


ನ್ಯಾಯಾಲಯದಲ್ಲಿ ಬಾಕಿ ಇರುವ 
ಪ್ರಕರಣಗಳೆಷ್ಟು; (ಜಿಲ್ಲಾವಾರು 


ಚುಕ್ಕೆ ಗುರುತಜವ್ರತ್ನ ಸಂಖ್ಯೆ 1396 
ಸದಸ್ಯರ ಹೆಸರು ಶ್ರೀ ಸೂರಜ್‌ ರೇವಣ್ಣ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

" ಉತ್ತರಿಸುವ ದಿನಾಂಕ 09.03.2022 

(ಅ) | ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ/ಉಪ 
ವಿಭಾಗಾಧಿಕಾರಿಗಳ ಮತ್ತು 
ತಹಶೀಲ್ಮಾರರುಗಳ 


ಉತ್ತರವನ್ನು ಅನುಬಂಧ ದಲ್ಲಿ ನೀಡಲಾಗಿದೆ. 


L 


ಮತ್ತು ತಾಲ್ಲೂಕುವಾರು ಮಾಹಿತಿ 

ನೀಡುವುದು) _ 
[ಅ] ಹಕೂರ್ಟ ಇಡತವದನೂ ಸಜ ಬಂದಿದ ಆ ಷಾ ಪಾ ೀಘವಾಗಿ 

ಕಂದಾಯ ಇಲಾಖೆಯಲ್ಲಿನ ಅರೆ ಇತ್ಯರ್ಥಪಡಿಸುವ ದೃಷ್ಠಿಯಿಂದ ಎಲ್ಲಾ ಅರೆ ನ್ಯಾಯಿಕ ಕಂದಾಯ 

ನ್ಯಾಯಿಕ ಪ್ರಕರಣಗಳು ನ್ಯಾಯಾಲಯಗಳು ಪ್ರಕರಣಗಳ ವಿಚಾರಣೆಯನ್ನು ವಾರದ ಪ್ರತಿ 

ವಿಳಂಬವಾಗುತ್ತಿರುವುದು ಸರ್ಕಾರದ | ಮಂಗಳವಾರ ಮತ್ತು ಗುರುವಾರಗಳಂದು ಪೂರ್ಣದಿನ ಕಡ್ಡಾಯವಾಗಿ 

ಗಮನಕ್ಕೆ ಬಂದಿಲ್ಲವೇ; ಹಾಗಿದ್ದಲ್ಲಿ | ನಡೆಸುವಂತೆ ಸರ್ಕಾರ ಸುತ್ತೋಲೆ ಸ೦ಖ್ಯೆ:ಕ೦ಇ 17 ಟಆರ್‌ಎಂ 2021, |" 

ತ್ವರಿತವಾಗಿ ಅನುಷ್ಠಾನಗೊಳಿಸಲು ದಿನಾಂ೦ಕ:22.02.2021ರಲ್ಲಿ ನಿರ್ದೇಶನ ನೀಡಲಾಗಿದೆ. 

ಸರ್ಕಾರ ಕೈಗೊಂಡಿರುವ ಪ್ರಕರಣಗಳ '  ವಿಲೇಬಾರಿಗೆ 


ಕ್ರಮಗಳೇನು; ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಕಂದಾಯ ನ್ಯಾಯಾಲಯ 
ಸಂಬಂಧಿಸಿದಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆ:ಕ೦ಇ 19 ಟೆಆರ್‌ಎಂ 
2019, ದಿನಾಂಕ:18.02.2021ರಲ್ಲಿ ಮ್ಯುಟೇಷನ್‌, ಖಾತಾ ಮತ್ತು 
ಆರ್‌.ಟಿ.ಸಿ. ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗುವ 
ಅರ್ಜಿಗಳು ವಿವಾದರಹಿತವಾದ - ಪ್ರಕರಣಗಳಾಗಿದ್ದಲ್ಲಿ ಖಾತೆ 
ಬದಲಾವಣೆಯನ್ನು 60 ದಿನಗಳಲ್ಲಿ ಭೂಮಿ ತಂತ್ರಾಂಶದ ಮೂಲಕ 
ಸಕಾಲ ಸೇವೆಗಳಡಿ ಈಗಾಗಲೇ ಕ್ರಮವಹಿಸಲಾಗುತಿದೆ. ಸದರಿ 
ಅರ್ಜಿಯು ಆಸ್ತಿಯ ಹಕ್ಕಿನ ಹೊರತಾದ ವಿವಾದಿತ 
ಪ್ರಕರಣವಾಗಿದ್ದಲ್ಲಿ, ಸದರಿ ಪ್ರಕರಣವನ್ನು ಕರ್ನಾಟಿಕ ಭೂ 
ಕಂದಾಯ ಅಧಿನಿಯಮ 1964ರ ಕಲಂ 129 ರನ್ವಯ ಪರಿಶೀಲಿಸಿ, 
ಅರ್ಜಿ ಸ್ವೀಕೃತಗೊ೦ಂಡ ಮೂರು (03) ತಿಂಗಳೊಳಗಾಗಿ 
ಇತ್ಯರ್ಥಪಡಿಸಲು ತಹಶೀಲ್ದಾರ್‌ರವರು ಕ್ರಮವಹಿಸುವಂತೆ ಹಾಗೂ 
ಕರ್ನಾಟಿಕ ಭೂ ಕಂದಾಯ ಅಧಿನಿಯಮಗಳು, 1964ರ 
(ಅಪೀಲು/ಪುನರೀಕ್ಷಣ ಕಲಂ 1362) ಹಾಗೂ 136()ರ ಅಡಿಯಲ್ಲಿ 
ಕ್ರಮವಾಗಿ ಉಪ ವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ 
ನ್ಯಾಯಾಲಯಗಳಲ್ಲಿ ದಾಖಲಿಸುವ ಮೇಲ್ಮನವಿ ಪ್ರಕರಣಗಳನ್ನು 
ಉಪ ವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಎದುರುದಾರರಿಗೆ 
ನೋಟೀಸು. ನೀಡಿದ. -ಬನದಿಂದ ಆರು (0೪ ತಿಂಗಳ ಒಳಗಾಗಿ 
ಇತ್ಯರ್ಥಪಡಿಸುವಂತೆ ಸೂಚಿಸಲಾಗಿದೆ. 


ಪ್ರತಿ ಮಾಹೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ಅರೆ ನ್ಯಾಯಿಕ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 
ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ, ಪ್ರತಿ ಜಿಲ್ಲಾಧಿಕಾರಿಯವರು 
ಪ್ರತಿ' ತಿಂಗಳು 75 ಪ್ರಕರಣಗಳನ್ನು ಹಾಗೂ ಉಪ 
ವಿಭಾಗಾಧಿಕಾರಿಯವರು 100 ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತೆ 
ಗುರಿ ನಿಗಧಿಪಡಿಸಲಾಗಿದೆ. —— 


} 
ಸಂ:ಕ೦ಇ 72 ಟಆರ್‌ಎಂ 2022 


ಲಲ 


(ಆರ್‌. ಅಶೋಕ) 
ಕಂದಾಯ ಸಚಿವರು 


ರಾಮನಗರ ಜಿಲ್ಲೆ. 


—— 
- lw 


ಜಿಲ್ಲಾಧಿಕಾರಿ, ರಾಮನಗರ 


ಉಪ ವಿಭಾಗಾಧಿಕಾರಿ, ರಾಮನಗರ 
ತಹಶೀಲಾರ್‌, ರಾಮನಗರ 


ತಹಶೀಲ್ಮಾರ್‌, ಚನ್ನಪಟ್ಟಣ 


ತಹಶೀಲ್ಮಾರ್‌, ಮಾಗಡಿ 


ತಹಶೀಲಾರ್‌, ಕನಕಪುರ 


ಚಿಕ್ಕಬಳ್ಳಾಪುರ ಜಿಲ್ಲೆ 


ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ 


385 


ಉಪ ವಿಭಾಗಾಧಿಕಾರಿ, ಚಿಕ್ಕಬಳ್ಳಾಪುರ 


[5 4346 


ತಹಶೀಲ್ನಾರ್‌, ಚಿಕ್ಕಬಳ್ಳಾಪುರ 


ತಹಶೀಲ್ನಾರ್‌, ಶಿಡ್ಲಘಟ್ಟ 


ತಹಶೀಲ್ಮಾರ್‌, ಚಿ೦ತಾಮಣಿ 


ತಹಶೀಲ್ದಾರ್‌, ಗೌರಿಬಿದನೂರು 


ತಹಶೀಲ್ದಾರ್‌, ಬಾಗೇಪಲ್ಲಿ 


ತಹಶೀಲ್ಮಾರ್‌, ಗುಡಿಬಂಡೆ 


ಕೋಲಾರ ಜಿಲ್ಲೆ 


21lUu OA Ml VN WIN =la Mi Nik Win 


ಜಿಲ್ಲಾಧಿಕಾರಿ, ಕೋಲಾರ 


ಉಪ ವಿಭಾಗಾಧಿಕಾರಿ, ಕೋಲಾರ 


ತಹಶೀಲ್ದಾರ್‌, ಕೋಲಾರ 


ತಹಶೀಲ್ದಾರ್‌, ಮಾಲೂರು 


ತಹಶೀಲ್ದಾರ್‌, ಮುಳಬಾಗಿಲು 


ತಹಶೀಲ್ನಾರ್‌, ಶ್ರೀನಿವಾಸಪುರ 


ತಹಶೀಲ್ಮಾರ್‌, ಕೆ.ಜಿ.ಎಫ್‌. 


ತಹಶೀಲಾರ್‌, ಬಂಗಾರಪೇಟೆ 


[ ಹು ಜಿಲ್ಲೆ/ಉಪ ವಿಭಾಗೆ/ತಾಲ್ಲೂಸು ಹ ಸು ಜಿಲ್ಲ/ಉಪ ವಿಭಾಗ/ತಾಲೂಕು Bead 

1 1 ಚೆಂಗೆಳೂರು ನಗರ ಜಿಲ್ಲೆ ತುಮಕೂರು ಜಿಲ್ಲೆ 

7 | ಜಲ್ಲಾದಿಕಾರಿ, ಬೆಂಗಳೂರು ನಗರ 3836 oR ಜಿಲ್ಲಾಧಿಕಾರಿ, ತುಮಕೂರು 1110 
೨ 1 ವಿಶೇಷ ಜಿಲ್ಲಾದಿಕಾರಿ-1, ಬೆಂ. ಉತ್ತರ ( 1745 2 | ಉಪ ವಿಭಾಗಾಧಿಕಾರಿ, ತುಮಕೂರು 6565 
3 | ವಿಶೇಷ ಜಿಲ್ಲಾಧಿಕಾರಿ-2, ಬೆಂ. ದಕ್ಷಿಣ 932 3 | ಉಪ ವಿಭಾಗಾಧಿಕಾರಿ, ಮಧುಗಿರಿ 3364 
4 | ಉಪ ವಿಭಾಗಾಧಿಕಾರಿ, ಬೆಂ. ಉತ್ತರ 5807 [ 4 | ಉಪ ವಿಭಾಗಾಧಿಕಾರಿ, ತಿಪಟೂರು = 338 
5 [| ಉಪವಿಭಾಗಾಧಿಕಾರಿ, ಬೆಂ. ದಕ್ಷಿಣ 5741 5 | ತಹಶೀಲ್ದಾರ್‌, ತುಮಕೂರು 356 
6 | ತಹಶೀಲ್ದಾರ್‌, ಬೆಂಗಳೂರು ಉತ್ತರ 196 6 | ತಹಶೀಲ್ದಾರ್‌, ಕುಣಿಗಲ್‌ > 115 
7 | ತಹಶೀಲ್ನಾರ್‌, ಬೆಂಗಳೂರು ದಕ್ಷಿಣ 189 7 _| ತಹಶೀಲ್ದಾರ್‌, ಶಿರಾ 428 
8 | ತಹಶೀಲ್ದಾರ್‌, ಬೆಂಗಳೂರು ಪೂರ್ವ 350 8 | ತಹಶೀಲ್ದಾರ್‌, ತಿಪಟೂರು 231 
9 | ತಹಶೀಲ್ದಾರ್‌, ಯಲಹಂಕ 795 9 | ತಹಶೀಲ್ಮಾರ್‌, ಮಧುಗಿರಿ 533 
10 | ತಹಶೀಲ್ದಾರ್‌, ಆನೇಕಲ್‌ 216 10 | ತಹಶೀಲಾರ್‌, ಕೊರಟಗೆರೆ 237 
2 | ಚಿಂಗಳೂರು ಗ್ರಾಮಾಂತರ ಜಿಲ್ಲೆ [ 11 | ತಹಶೀಲ್ಮಾರ್‌, ಪಾವಗಡ 315 
1 | ಜಿಲ್ಲಾಧಿಕಾರಿ, ಬೆಂ. ಗ್ರಾಮಾಂತರ |__ 1610 12 | ತಹಶೀಲ್ನಾರ್‌, ತುರುವೇಕೆರೆ 249 
2 [ಉಪ ವಿಭಾಗಾಧಿಕಾರಿ, ದೊಡ್ಯಬಳ್ಳಾಪರ | 4756 13 | ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ | 31 
3 | ತಹಶೀಲ್ಕಾರ್‌, ದೇವನಹಳ್ಳಿ 118 14 | ತಹಶೀಲ್ಮಾರ್‌, ಗುಬ್ಬಿ .131 
4 | ತಹಶೀಲ್ನಾರ್‌, ದೊಡ್ಡಬಳ್ಳಾಪುರ 153 ಚಿತ್ರದುರ್ಗ ಜಿಲ್ಲೆ 

5 | ತಹಶೀಲ್ದಾರ್‌, ಹೊಸಕೋಟೆ | 171 ಜಿಲ್ದಾಧಿಕಾರಿ, ಚಿತ್ರದುರ್ಗ 1521 
6 | ತಹಶೀಲ್ಕಾರ್‌, ನೆಲಮಂಗಲ 79 ಉಪ ವಿಭಾಗಾಧಿಕಾರಿ, ಚಿತ್ರದುರ್ಗ 1331 


ತಹಶೀಲ್ಮಾರ್‌, ಚಿತ್ರದುರ್ಗ 


ತಹಶೀಲ್ಮಾರ್‌, ಚಳ್ಳಕೆರೆ 


| ತಹಶೀಲ್ಮಾರ್‌, ಹೊಳಲ್ಕೆರೆ 


ತಹಶೀಲ್ಮಾರ್‌, ಹೊಸದುರ್ಗ 


ತಹಶೀಲ್ನಾರ್‌, ಮೊಳಕಾಲ್ಮೂರು 


7 
1 
2 
3 
4 
5 | ತಹಶೀಲ್ದಾರ್‌, ಹಿರಿಯೂರು 
6 
7 
8 
8 


ದಾವಣಗೆರೆ ಜಿಲ್ಲೆ 
ಜಿಲ್ಲಾಧಿಕಾರಿ, ದಾವಣಗೆರೆ 


ಉಪ ವಿಭಾಗಾಧಿಕಾರಿ, ದಾವಣಗೆರೆ 


ತಹಶೀಲ್ಮಾರ್‌, ದಾವಣಗೆರೆ 


ತಹಶೀಲ್ಮಾರ್‌, ಹರಿಹರ 


ತಹಶೀಲ್ನ್ಮಾರ್‌, ಹೊನ್ನಾಳಿ 


ತಹಶೀಲ್ದಾರ್‌, ನ್ಯಾಮತಿ 


2 
3 
4 
5 | ತಹಶೀಲ್ದಾರ್‌, ಚನ್ನಗಿರಿ 
6 
7 
8 


ತಹಶೀಲ್ಮಾರ್‌, ಜಗಳೂರು 


9 | ಶಿವಮೊಗ, ಜಿಲ್ಲೆ 


1 1 ಜಿಲ್ಲಾಧಿಕಾರಿ, ಶಿವಮೊಗ್ಗ 
ಉಪ ವಿಭಾಗಾಧಿಕಾರಿ, ಶಿವಮೊಗ್ಗ 


3 | ಉಪ ವಿಭಾಗಾಧಿಕಾರಿ, ಸಾಗರ 


4 | ಶಹಶೀಲ್ಮಾರ್‌, ಶಿವಮೊಗ್ಗ 


5 | ಶಹಶೀಲ್ದಾರ್‌, ತೀರ್ಥಹಳ್ಳಿ 
6 | ಶಹಶೀಲ್ದಾರ್‌, ಭದ್ರಾವತಿ 


7 | ಶಹಶೀಲ್ನಾರ್‌, ಸಾಗರ 


[8 ಶಹಶೀಲ್ಮಾರ್‌, ಹೊಸನಗರ 
9 [ಶಹಶೀಲ್ಮಾರ್‌, ಶಿಕಾರಿಪುರ 


ಸ ಜಿಲ್ಲ/ೇಉಪ ವಿಭಾಗ/ತಾಲೂಹು | Eds A ಜಿಲ್ಲ/ೇಉಪ ವಿಭಾಗ/ತಾಲ್ಲೂಹಕು ಕದ 
10 | ಮೈಸೂರು ಜಿಲ್ಲೆ 14 | ಚಿಕ್ಕಮಗಳೂರು ಜಿಲ್ಲೆ 
1 | ಜಿಲ್ಲಾಧಿಕಾರಿ, ಮೈಸೂರು 975 1 | ಜಿಲ್ಲಾಧಿಕಾರಿ, ಚಿಕ್ಕಮಗಳೂರು 852 
2 [mB ವಿಭಾಗಾಧಿಕಾರಿ, ಮೈಸೂರು 1561 2 | ಉಪ ವಿಭಾಗಾಧಿಕಾರಿ, ಚಿಕ್ಕಮಗಳೂರು 60 
3 | Mಪ ವಿಭಾಗಾಧಿಕಾರಿ, ಹುಣಸೂರು 545 3 | ಉಪವಿಭಾಗಾಧಿಕಾರಿ, ತರೀಕೆರೆ 1163 
4 | ತಹಶೀಲ್ದಾರ್‌, ಮೈಸೂರು 309 4 | ತಹಶೀಲ್ಮಾರ್‌, ಚಿಕ್ಕಮಗಳೂರು 34 
5 | ತಹಶೀಲ್ಮಾರ್‌, ಸಂಜನಗೂಡು 313 5 | ತಹಶೀಲ್ದಾರ್‌, ಮೂಡಿಗೆರೆ 22 
6 | ತಹಶೀಲ್ಮಾರ್‌, ಟಿ.ನರಸೀಪುರ | 1 6 | ತಹಶೀಲ್ದಾರ್‌, ಶೃಂಗೇರಿ 28 
7 | ತಹಶೀಲ್ದಾರ್‌, ಹುಣಸೂರು 157 7 | ತಹಶೀಲ್ಲಾರ್‌, ಕೊಪ್ಪ 14 
8 | ತಹಶೀಲ್ದಾರ್‌, ಕೆ.ಆರ್‌.ನಗರ 122 | 8 | ತಹಶೀಲ್ದಾರ್‌, ತರೀಕೆರೆ 45 
9 | ತಹಶೀಲ್ದಾರ್‌, ಪಿರಿಯಾಪಟ್ಟಣ 154 9 | ತಹಶೀಲ್ದಾರ್‌, ಕಡೂರು 19 
10 | ತಹಶೀಲ್ಕಾರ್‌, ಹೆಚ್‌.ಡಿ. ಕೋಟಿ 141 | 10 | ತಹಶೀಲ್ಸಾರ್‌, ಎನ್‌.ಆರ್‌.ಪುರ 9 
11 | ತಹಶೀಲ್ಮಾರ್‌, ಸರಗೂರು 29 11 | ತಹಶೀಲ್ಮಾರ್‌, ಅಜ್ಮಂಪುರ 46 
1೪1 | ಮಂಡ್ಯ ಜಿಲ್ಲೆ 15 | ಕೊಡಗು ಜಿಲ್ಲೆ 
1 | ಜಿಲ್ಲಾಧಿಕಾರಿ, ಮಂಡ್ಯ 420 1 | ಜಿಲ್ಲಾಧಿಕಾರಿ, ಕೊಡಗು 143 
2 | ಉಪ ವಿಭಾಗಾಧಿಕಾರಿ, ಮಂಡ್ಯ | 2456 2 | ಉಪ ವಿಭಾಗಾಧಿಕಾರಿ, ಕೊಡಗು 356 
3 | ಉಪವಿಭಾಗಾಧಿಕಾರಿ, ಪಾಂಡವಪುರ 1888 3 | ತಹಶೀಲ್ದಾರ್‌, ಮಡಿಕೇರಿ 33 
4 | ತಹಶೀಲ್ದಾರ್‌, ಮಂಡ್ಯ 282 | 4 | ತಹಶೀಲ್ಮಾರ್‌, ಸೋಮವಾರಪೇಟೆ 10 
5 | ತಹಶೀಲ್ದಾರ್‌, ಮದ್ದೂರು 142 5 | ತಹಶೀಲ್ದಾರ್‌, ಕುಶಾಲನಗರ 3 
6_| ತಹಶೀಲ್ದಾರ್‌, ಮಳವಳ್ಳಿ 472 6 | ತಹಶೀಲ್ಸಾರ್‌, ವಿರಾಜಪೇಟೆ: 106 
7 | ತಹಶೀಲ್ಮಾರ್‌, ಪಾಂಡವಪುರ 239 16 | ದಕ್ಷಿಣ ಕನ್ನಡ ಜಿಲ್ಲೆ 
8: | ತಹಶೀಲಾರ್‌, ಶ್ರೀರಂಗಪಟ್ಟಣ 204 1 1ಔಲ್ಲಾದಿಕಾರಿ, ದಹಣ ಕನ್ನಡ 356 
9 | ತಹಶೀಲ್ದಾರ್‌, ಕೆ.ಆರ್‌.ಪೇಟಿ 147° | 2 | ಉಪವಿಭಾಗಾಧಿಕಾರಿ, ಮಂಗಳೂರು 2084 
10 | ತಹಶೀಲ್ದಾರ್‌, ನಾಗಮಂಗಲ 288 3 | ಉಪ ವಿಭಾಗಾಧಿಕಾರಿ, ಪುತ್ತೂರು 526 
12 | ಚಾಮರಾಜನಗರ ಜಿಲ್ಲೆ | 4 | ತಹಶೀಲ್ದಾರ್‌, ಮಂಗಳೂರು 128 
1 | ಜಿಲ್ಲಾಧಿಕಾರಿ, ಚಾಮರಾಜನಗರ 365 | 5 | ತಹಶೀಲ್ಮಾರ್‌, ಬಂಟ್ಕಾಳ 69 
2 | ಉಪ ವಿಭಾಗಾಧಿಕಾರಿ, ಕೊಳ್ಳೇಗಾಲ 831 6 | ತಹಶೀಲ್ದಾರ್‌. ಮೂಡುಬಿದರೆ 18 
3 ತಹಶೀಲ್ದಾರ್‌, ಗುಂಡ್ಲುಪೇಟಿ 91 7 | ತಹಶೀಲ್ದಾರ್‌, ಪುತ್ತೂರು 86 
4 | ತಹಶೀಲ್ನಾರ್‌, ಚಾಮರಾಜನಗರ 82 8 | ತಹಶೀಲ್ಮಾರ್‌, ಕಡಬ 90 
5 | ತಹಶೀಲ್ಮಾರ್‌ ಹನೂರು 115 [೨ | ತಹಶೀಲ್ಮಾರ್‌ ಬಳಂಗಡಿ 46 
6 | ತಹಶೀಲ್ವಾರ್‌, ಯಳಂದೂರು 58 | 10 | ತಹಶೀಲ್ದಾರ್‌, ಸುಳ್ಯ 15 
7 | ತಹಶೀಲ್ಮಾರ್‌, ಕೊಳ್ಳೇಗಾಲ 182 17 | ಉಡುಪಿ ಜಿಲ್ಲೆ 
13 | ಹಾಸನ ಜಿಲ್ಲೆ 1 | ಜಿಲ್ಲಾಧಿಕಾರಿ, ಉಡುಪಿ 154 
1 | ಜಿಲ್ಲಾಧಿಕಾರಿ, ಹಾಸನ 850 2 | ಉಪ ವಿಭಾಗಾಧಿಕಾರಿ, ಕುಂದಾಪುರ 1580 
2 | ಉಪವಿಭಾಗಾಧಿಕಾರಿ, ಹಾಸನ 1134 3 | ತಹಶೀಲ್ಮಾರ್‌, ಕುಂದಾಪುರ 21 
3 [| ಉಪ ವಿಭಾಗಾಧಿಕಾರಿ, ಸಕಲೇಶಪುರ | 406 4 | ತಹಶೀಲ್ದಾರ್‌, ಉಡುಪಿ 14 
4 | ತಹಶೀಲ್ದಾರ್‌, ಹಾಸನ 1__ 120 5 | ತಹಶೀಲ್ನಾರ್‌, ಕಾರ್ಕಳ 42 
5 | ತಹಶೀಲ್ಮಾರ್‌, ಹೊಳೆನರಸೀಪುರ 69 6 | ತಹಶೀಲ್ದಾರ್‌, ಬೈಂದೂರು 8 
6 _| ತಹಶೀಲ್ಮಾರ್‌, ಅರಸೀಕೆರೆ | 30 7 | ತಹಶೀಲ್ದಾರ್‌, ಬ್ರಹ್ಮಾವರ 18 
7 | ತಹಶೀಲ್ದಾರ್‌, ಆಲೂರು 24 8 | ತಹಶೀಲ್ಮಾರ್‌, ಕಾಪೂ 45 
8 | ತಹಶೀಲ್ದಾರ್‌, ಅರಕಲಗೂಡು 155 9 | ತಹಶೀಲ್ದಾರ್‌, ಹೆಬ್ರಿ 9 
9 | ತಹಶೀಲ್ಕಾರ್‌, ಸಕಲೇಶಪುರ | 67 18 | ಬೆಳಗಾವಿ ಜಿಲ್ಲೆ 
10 | ತಹಶೀಲ್ದಾರ್‌, ಚನ್ನರಾಯಪಟ್ಟಣ 231 1 | ಜಿಲ್ಲಾಧಿಕಾರಿ, ಬಳಗಾವಿ 440 
11 | ತಹಶೀಲ್ಕಾರ್‌, ಬೇಲೂರು | 52 2 | ಉಪ ವಿಭಾಗಾಧಿಕಾರಿ, ಬೆಳಗಾವಿ 701 


"ತಹಶೀಲ್ದಾರ್‌, ವಿಜಯಪುರ 


ತಹಶೀಲ್ದಾರ್‌, ಬಸವನ ಬಾಗೇವಾಡಿ 


ತಹಶೀಲಾರ್‌, ಹಾನಗಲ್‌ 


ಸ ಜಿಲ್ಲೆೇಉಪ ವಿಭಾಗ/ತಾಲ್ಲೂಕು | ನಾ ಬ ] ಸ ಜಿಲ್ಲೇಉಪ ವಿಭಾಗ/ತಾಲೂಕು eed 
3 | ಉಪ ವಿಬಾಗಾಧಿಕಾರಿ, ಬೈಲಹೊಂಗಲ | 774 14 ವ ಚಡಚಣ 4 
4 | ಉಪವಿಭಾಗಾಧಿಕಾರಿ, ಚಿಕ್ಕೋಡಿ 848 15 | ತಹಶೀಲ್ದಾರ್‌, ಕೊಲ್ಮಾರ 2 
5 | ತಹಶೀಲ್ಮಾರ್‌, ಬೆಳಗಾವಿ 45 21 | ಧಾರವಾಡ ಜಿಲ್ಲೆ 
6 ತಹಶೀಲ್ಲಾ ರ್‌, ಖಾನಾಪುರ F 135 1 | ಜಿಲ್ಲಾಧಿಕಾರಿ, ಧಾರವಾಡ R 94 
7 | ತಹಶೀಲ್ಮಾರ್‌, ಹುಕ್ಟೇರಿ 104 1 2 | ಉಪ ವಿಭಾಗಾಧಿಕಾರಿ, ಧಾರವಾಡ 115 
5 [ಅತೀತ ಬೈಲಹೊಂಗಲ 22 3 | ತಹಶೀಲ್ದಾರ್‌, ಧಾರವಾಡ 68 
9 | ತಹಶೀಲ್ನಾರ್‌, ಗೋಕಾಕ್‌ 70 | 4 | ತಹಶೀಲ್ದಾರ್‌, ಅಳ್ಳಾವರ 1 
10 | ತಹಶೀಲಾರ್‌, ಮೂಡಲಗಿ 25 5 | ತಹಶೀಲ್ಮಾರ್‌, ಹುಬ್ಬಳ್ಳಿ 16 
11 | ತಹಶೀಲ್ದಾರ್‌, ಸವದತ್ತಿ 74 6 | ತಹಶೀಲ್ನಾರ್‌, ಹುಬಳ್ಳಿ ನಗರ 6 
12 ತಹಶೀಲ್ದಾರ್‌, ರಾಮದುರ್ಗ 34 | 7 | ತಹಶೀಲ್ಕಾರ್‌, ಕಲಘಟಗಿ 42 
13 | ತಹಶೀಲ್ಮಾರ್‌, ಕಿತ್ತೂರು |_35 8 | ತಹಶೀಲ್ಮಾರ್‌, ನವಲಗುಂದ 4 
14 | ತಹಶೀಲ್ದಾರ್‌, ಚಿಕ್ಕೋಡಿ 138 9 | ತಹಶೀಲ್ನಾರ್‌, ಅಣ್ಣಿಗೇರಿ 10 
15 | ತಹಶೀಲ್ದಾರ್‌, ರಾಯಬಾಗ 160 10 | ತಹಶೀಲ್ಮಾರ್‌, ಕುಂದಗೋಳ 1 
16 | ತಹಶೀಲ್ದಾರ್‌, ಅಥಣಿ 183 22 | ಗೆದಗ ಜಿಲ್ಲೆ 
17 | ತಹಶೀಲಾರ್‌, ಕಾಗವಾಡ 40 1 | ಜಿಲ್ಲಾಧಿಕಾರಿ, ಗದಗ 50 
18 | ತಹಶೀಲ್ದಾರ್‌, ನಿಪ್ಪಾಣಿ : 33 2 | ಉಪ ವಿಭಾಗಾಧಿಕಾರಿ, ಗದಗ 29 
19 | ಬಾಗೆಲಕೋಟೆ ಜಿಲ್ಲೆ 3 | ತಹಶೀಲ್ಮಾರ್‌, ಗದಗ 102 
1 | ಜಿಲ್ಲಾಧಿಕಾರಿ, ಬಾಗಲಕೋಟೆ 33 E ತಹಶೀಲ್ದಾರ್‌, ಮುಂಡರಗಿ 24 
2 | ಉಪವಿಭಾಗಾಧಿಕಾರಿ, ಬಾಗಲಕೋಟೆ 81 5 | ತಹಶೀಲ್ದಾರ್‌, ಶಿರಹಟ್ಟಿ 10 
3 1 ಉಪವಿಭಾಗಾಧಿಕಾರಿ, ಜಮಖಂಡಿ 119 6 | ತಹಶೀಲಾರ್‌, ನರಗುಂದ 16 
4 | ತಹಶೀಲ್ದಾರ್‌, ಬಾಗಲಕೋಟೆ 28 | 7 | ತಹಶೀಲ್ದಾರ್‌, ರೋಣ 32 
5 | ತಹಶೀಲ್ದಾರ್‌, ಬಾದಾಮಿ 43 8 | ತಹಶೀಲ್ಲಾರ್‌, ಲಕ್ಷ್ಮೀಶ್ವರ 4 
6 | ತಹಶೀಲ್ಮಾರ್‌, ಹುನಗುಂದ 103 9 | ತಹಶೀಲ್ಮಾರ್‌, ಗಜೇಂದ್ರಗಡ 44 
7 | ತಹಶೀಲ್ಕಾರ್‌, ಇಳಕಲ್ಲ 54 23 ] ಹಾವೇರಿ ಜಿಲ್ಲೆ 
8 | ತಹಶೀಲ್ದಾರ್‌, ಗುಳೇದಗುಡ್ಡ 9 1 1 ಜಿಲ್ಲಾಧಿಕಾರಿ, ಹಾವೇರಿ 121 
9 | ತಹಶೀಲ್ಕ್ಮಾರ್‌, ಜಮಖಂಡಿ 38 2 | ಉಪ ವಿಭಾಗಾಧಿಕಾರಿ, ಹಾವೇರಿ 330 
10 | ತಹಶೀಲ್ದಾರ್‌, ಮುಧೋಳ 121 | 3 [ಉಪ ವಿಭಾಗಾಧಿಕಾರಿ, ಸವಣೂರು 66 
11 | ತಹಶೀಲ್ಡಾರ್‌, ಬೀಳಗಿ 36 4 | ತಹಶೀಲ್ದಾರ್‌, ಹಾವೇರಿ 70 
12 | ತಹಶೀಲ್ದಾರ್‌, ರಬಕವಿ-ಬನಹಟ್ಟಿ 43 | [ 5 | ತಹಶೀಲ್ದಾರ್‌, ರಾಣೆಬೆನ್ನೂರು 31 

/ 20 | ವಿಜಯಪುರ ಜಿಲ್ಲೆ | 6 | ತಹಶೀಲ್ದಾರ್‌, ಬ್ಯಾಡಗಿ 46 
1 | ಜಿಲ್ಲಾಧಿಕಾರಿ, ವಿಜಯಪುರ 3 | 7 | ತಹಶೀಲ್ಮಾರ್‌, ಹಿರೇಕೆರೂರು 39 
ಉಪ ವಿಭಾಗಾಧಿಕಾರಿ, ವಿಜಯಪುರ 10 | 8 | ತಹಶೀಲ್ದಾರ್‌, ರಟ್ಟಿಹಳಿ 32 

ಉಪ ವಿಭಾಗಾಧಿಕಾರಿ, ಇಂಡಿ 54 | 9 | ತಹಶೀಲ್ದಾರ್‌, ಸವಣೂರು 19 

90 10 | ತಹಶೀಲ್ದಾರ್‌, ಶಿಗ್ನಾಂವ 65 


—— 


ತಹಶೀಲಾರ್‌, ಮುದ್ದೇಬಿಹಾಳ 


ಉತ್ತರ ಕನ್ನಡ ಜಿಲ್ಲೆ 


ತಹಶೀಲ್ಮಾರ್‌, ಇಂಡಿ 


ಜಿಲ್ಲಾಧಿಕಾರಿ, ಉತ್ತರ ಕನ್ನಡ 


ತಹಶೀಲ್ದಾರ್‌, ಸಿಂಧಗಿ 


ತಹಶೀಲ್ಮಾರ್‌, ದೇವರ ಹಿಪ್ಪರಗಿ 


ಉಪ ವಿಭಾಗಾಧಿಕಾರಿ, ಕಾರವಾರ 


ಉಪ ವಿಭಾಗಾಧಿಕಾರಿ, ಶಿರಸಿ 


ತಹಶೀಲ್ನಾರ್‌, ತಿಕೋಟ. 


ಉಪ ವಿಭಾಗಾಧಿಕಾರಿ, ಕುಮಟಾ 


ತಹಶೀಲ್ದಾರ್‌, ನಿಡಗುಂದಿ 


ಉಪ ವಿಭಾಗಾಧಿಕಾರಿ, ಭಟ್ಕಳ 


ತಹಶೀಲ್ದಾರ್‌, ಕಾರವಾರ 


3 ತಹತಲ್ವಾ್‌ ತಾಳಿಕೋಟ 
13 | ತಹಶೀಲ್ದಾರ್‌, ಬಬಲೇಶ್ವರ 


FH —— 


ತಹಶೀಲ್ನಾರ್‌, ಅಂಕೋಲ: 


ಸ | ಜಿಲ್ಲ/ಉಪ ವಿಭಾಗ/ತಾಲೂಸು ನ್‌ ಹಸ ಜಿಲ್ಲೆ/ಉಪ ವಿಭಾಗೆ/ತಾಲ್ಲೂಹು Nerded 
8 | ತಹಶೀಲ್ಠ್ಮಾರ್‌, ಕುಮಟ 20 10 | ತಹಶೀಲ್ದಾರ್‌, ಚಿಟಗುಪ್ಪ Z 
9 | ತಹಶೀಲ್ಲಾರ್‌, ಹೊನ್ನಾವರ 12 11 | ತಹಶೀಲ್ದಾರ್‌, ಹುಲಸೂರು | 
10 |] ತಹಶೀಲ್ಕಾರ್‌, ಭಟ್ಕಳ 10 28 | ಕೊಷ್ನೆಳ ಜಿಲ್ಲೆ | 
11 | ತಹಶೀಲ್ದಾರ್‌ ಶಿರಸಿ 7 1 | ಜಿಲ್ಲಾಧಿಕಾರಿ, ಕೂಷ್ಮಘ ೫ 
12 | ತಹಶೀಲ್ದಾಲ್‌, ಸಿದ್ಧಾಪುರ 4 2 | ಉಪ ವಿಭಾಗಾಧಿಕಾರಿ, ಕೊಪ್ಪಳ | 280 
13 | ತಹಶೀಲ್ದಾರ್‌, ಯಲ್ಲಾಪುರ 0 3 | ತಹಶೀಲ್ಮಾರ್‌. ಕೊಪ್ಪಳ 161 
14 | ತಹಶೀಲ್ಲಾರ್‌, ಮುಂಡಗೋಡ 6 | 4 | ತಹಶೀಲ್ದಾರ್‌, ಯಲಬುರ್ಗಾ 39 
15 | ತಹಶೀಲ್ದಾರ್‌, ಹಳಿಯಾಳ 12 5 | ತಹಶೀಲ್ದಾರ್‌, ಗಂಗಾವತಿ | 30 
16 | ತಹಶೀಲ್ಮಾರ್‌, ಜೋಯಿಡ 7 6 | ತಹಶೀಲ್ದಾರ್‌, ಕುಷ್ಠಗಿ | 129 
17 | ತಹಶೀಲ್ಕಾರ್‌, ದಾಂಡೇಲಿ 0 7 | ತಹಶೀಲ್ದಾರ್‌ ಕುಕನೂರು 43 
25 | ಕಲಬುರಗಿ ಜಿಲ್ಲೆ 8 | ತಹಶೀಲ್ದಾರ್‌, ಕನಕಗಿರಿ | so 
1 | ಜಿಲ್ಲಾಧಿಕಾರಿ, ಕಲಬುರಗಿ 59 ತಹಶೀಲ್ಡಾರ್‌, ಕಾರಟಗಿ 21 
2 1 Hಉಪ ವಿಭಾಗಾಧಿಕಾರಿ, ಕಲಬುರಗಿ 350 29 [ರಾಯಚೂರು ಜಿಲ್ಲೆ 
3 | ಉಪವಿಭಾಗಾಧಿಕಾರಿ, ಸೇಡಂ 39 1 | ಜಿಲ್ಲಾಧಿಕಾರಿ, ರಾಯಚೂರು 217 
1 _| ತಹಶೀಲ್ದಾರ್‌, ಕೆಲಬುಲಗಿ 182 2 | ಉಪ ವಿಭಾಗಾಧಿಕಾರಿ, ರಾಯಚೂರು 1 28 
5 | ತಹಶೀಲಾರ್‌, ಕಮಲಾಪೂರ 24 3 | ಉಪ ವಿಭಾಗಾಧಿಕಾರಿ, ಲಿಂಗಸಗೂರು 112 
6 | ತಹಶೀಲ್ದಾರ್‌, ಆಳಂದ 68 4 | ತಹಶೀಲ್ದಾರ್‌: ರಾಯಚೂರು 783 
7 | ತಹಶೀಲ್ದಾರ್‌ ಅಫಜಲಪುರ 98 5 | ತಹಶೀಲ್ಲಾರ್‌ ದೇವದುರ್ಗ 107 
8 | ತಹಶೀಲ್ದಾರ್‌, ಜೀವರ್ಗಿ 19 6 | ತಹಶೀಲ್ನಾರ್‌, ಮಾನ್ನಿ | 316 
9 | ತಹಶೀಲ್ದಾರ್‌, ಯಡ್ರಾಮಿ 48 [7 | ತಹಶೀಲ್ಮಾರ್‌ ಸಿರಬಾರ 312 
10 | ತಹಶೀಲ್ಕಾಲ್‌, ಚಿತ್ರಾಪುರ 71 8 '| ತಹಶೀಲ್ಮಾರ್‌, ಲಿಂಗಸೂಗೂರು 140 
11 | ತಹಶೀಲ್ಲಾರ್‌ ಚಿಂಚೋಳಿ 59 9 | ತಹಶೀಲ್ದಾರ್‌, ಸಿಂಧನೂರು [_ 350 
12 | ತಹಶೀಲ್ದಾರ್‌, ಸೇಡಂ 12 10 | ತಹತಶೀಲ್ಮಾರ್‌, ಮಸ್ಸಿ 303 

13 | ತಹಶೀಲ್ದಾರ್‌, ಕಾಳಗಿ 95 30 | ಯಾದಗಿರಿ ಜಿಲ್ಲೆ | 

14 | ತಹಶೀಲ್ಮಾರ್‌, ಶಹಾಬಾದ್‌ 12 1 | ಜಿಲ್ಲಾಧಿಕಾರಿ, ಯಾದಗಿರಿ 13 
26 | ಬಳ್ಳಾರಿ ಜಿಲ್ಲೆ 2 | ಉಪವಿಭಾಗಾಧಿಕಾರಿ, ಯಾದಗಿರಿ 47 
1 | ಜಿಲ್ಲಾಧಿಕಾರಿ, ಬಳ್ಳಾರಿ 33 3 | ತೆಹಶೀಲ್ನಾರ್‌, ಯಾದಗಿರಿ 137 
2 | ಉಪವಿಭಾಗಾಧಿಕಾರಿ, ಬಳ್ಳಾರಿ 526 4 | ತಹಶೀಲ್ದಾರ್‌, ಗುರುಮಠಕಲ್‌ | 164 
3 | ತಹಶೀಲ್ಮಾರ್‌ ಬಳ್ಳಾರಿ 759 5 | ತಹಶೀಲ್ದಾರ್‌, ಸುರಪುರ 156 
4 | ತಹಶೀಲ್ನಾಲ್‌, ಸಿರಗುಪ್ಪ 342 | 6 | ತಹಶೀಲ್ಸಾರ್‌, ಹುಣಸಗಿ | 52 
5 | ತಹಶೀಲ್ದಾರ್‌, ಸೆಂಡೂರು 44 7_| ತಹಶೀಲ್ದಾರ್‌, ಶಹಾಪುರ 227 
6 | ತಹಶೀಲ್ಮಾರ್‌, ಕುರುಗೋಡು 44 8 | ತಹಶೀಲ್ನಾರ್‌, ವಡಗೇರ 53 
7 | ತಹಶೀಲ್ದಾರ್‌, ಕಂಪ್ಲಿ 20 31 | ವಿಜಯನಗರ ಜಿಲ್ಲೆ 
21 | ಬೀದರ್‌ ಜಿಲ್ಲೆ | ಜಿಲ್ಲಾಧಿಕಾರಿ, ವಿಜಯನಗರ 74 

| 1 | ಜಿಲ್ಲಾಧಿಕಾರಿ, ಬೀದರ 109 | 2 | ಉಪವಿಬಾಗಾಧಿಕಾರಿ, ಹೊಸಪೇಟ 159 
2 | ಉಪವಿಭಾಗಾಧಿಕಾರಿ, ಬೀದರ 153 3 | ಉಪ ವಿಭಾಗಾಧಿಕಾರಿ, ಹರಪನಹಳ್ಳಿ 343 
3 | ಉಪ ವಿಭಾಗಾಧಿಕಾರಿ, ಬಸವಕಲ್ಯಾಣ 131 4 | ತಹಶೀಲ್ದಾರ್‌, ಹೊಸಪೇಟಿ 59 

4 | ತಹಶೀಲ್ದಾರ್‌, ಬೀದರ 153 5 | ತಹಶೀಲ್ಮಾರ್‌, ಹರಪನಹಳ್ಲಿ |_114 
5 | ತಹಶೀಲ್ಮಾರ್‌, ಔರಾದ್‌ 200 6 | ತಹಶೀಲ್ದಾರ್‌, ಕೂಡ್ಡಿಗಿ 98 
6 | ತಹಶೀಲ್ದಾರ್‌, ಭಾಲಿ, 564 [7 | ತಹಶೀಲ್ದಾರ್‌ ಹಡಗಲಿ | 140 
7 | ತಹಶೀಲ್ಮಾರ್‌ ಬಸವಕಲ್ಯಾಣ 177 8 | ತಹಶೀಲ್ದಾರ್‌, ಹಗರಿಬೊಮ್ಮನಹಳ್ಳಿ 8 | 
8 | ತಹಶೀಲ್ದಾರ್‌, ಹುಮನಾಬಾದ್‌ 43 9 | ತಹಶೀಲ್ಮಾರ್‌, ಕೊಟ್ಟೂರು 87 
9 | ತಹಶೀಲ್ನಾರ್‌, ಕಮಲಾನಗರ 28 ಒಟ್ಟು [ 105207 


